ಕರ್ನಾಟಕ ವಿಧಾನಸಭೆ 


ಹದಿಮೂರನೇ ವಿಧಾನಸಭೆ 
(ಹದಿನಾರನೇ ಅಧಿವೇಶನ) 


ಕಾರ್ಯಕಲಾಪಗಳ ಪಟ್ಟ 


ಶುಕ್ರವಾರ, ದಿನಾಂಕ 15ನೇ ಫೆಬ್ರವರಿ, 2೦13 
(ಸಮಯ: ಬೆಳಗ್ಗೆ 1೦.೦೦ ಗಂಟೆಗೆ) 


1. ಗಮನ ಸೆಳೆಯುವ ಸೂಚನೆಗಳು 


1. ಶ್ರೀ ಸಿದ್ದರಾಮಯ್ಯ ಅವರು 2೦೦೨-೦೨ರಿ೦ದ 2೦1೭-13ನೇ ಸಾಅನವರೆವಿಗೂ 
ಬೆಂಗಳೂರಿನ (ನಗರ) ಮೊರಾರ್ಜ ದೇಸಾಯಿ ವಸತಿ ಶಾಲೆಗಳಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವ ಪ್ರಥಮ ದರ್ಜೆ/ ದ್ವಿತೀಯ ದರ್ಜೆ ಸಹಾಯಕರಿಗೆ ಮಾಸಿಕ 
ವೇತನವನ್ನು ಹೆಚ್ಚಿಸುವ ಬಗ್ಗೆ ಹಾಗೂ ಸದರಿ ಶಾಲೆಗಳಲ್ಲ ಗುತ್ತಿಗೆ ಆಧಾರದ ಮೇಲೆ 
ಕರ್ತವ್ಯ ನಿರ್ವಹಿಸುತ್ತಿರುವ... ಬೋಧಕೇತರ ಸಿಬ್ಬಂದಿಗಳನ್ನು ಖಾಯಂ 
ಮಾಡದಿರುವುದರಿಂದ ಉಂಬಾಗಿರುವ ತೊಂದರೆ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ 
ಸಚಿವರ ಗಮನ ಸೆಳೆಯುವುದು. 


2. ಶ್ರೀ ಸೈಯದ್‌ ಯಾಸೀನ್‌ ಅವರು ರಾಯಚೂರು ನಗರಕ್ಕೆ ಕುಡಿಯುವ ನೀರನ್ನು 
ಒದಗಿಸುವ ಹಾಗೂ ರಾಯಚೂರು ಉಷ್ಣ ವಿದ್ಯುತ್‌ ಕೇಂದ್ರ ಯರಮರಸ್‌ ಉಷ್ಣ 
ವಿದ್ಯುತ್‌ ಕೇಂದ್ರ ಮತ್ತು ಯಡ್ಡಾಪುರ ಉಷ್ಣ ವಿದ್ಯುತ್‌ ಕೇಂದ್ರ ಯೋಜನೆಗಳ 
ಉಳವಿಗಾಗಿ ಕೃಷ್ಣಾ ನದಿಯ ಹಿನ್ನೀರಿನಿಂದ ನೀರನ್ನು ಒದಗಿಸಲು ಮೂರನೇ 
ಮಾರ್ಗದ ಮಂಜೂರಾತಿ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವುದು. 


ಇ. ಶ್ರೀ ಕೆ. ದಿನಕರ ಶೆಟ್ಟ ಅವರು ಕುಮಟ ವಿಧಾನ ಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲ ಬಸವ 
ಮತ್ತು ಮತ್ಸ್ಯ ಆಶ್ರಯ ವಸತಿ ಯೋಜನೆಯಡಿ ನಗರ ಪ್ರದೇಶಗಳಲ್ಲನ ವಸತಿ ಹೀನ 
ಬಡವರಿಗೆ ಮನೆಗಳನ್ನು ಕಟ್ಟಕೊಳ್ಳಲು ಅವಕಾಶ ನೀಡುವ ಬಗ್ಗೆ ಮಾನ್ಯ ವಸತಿ 
ಸಚಿವರ ಗಮನ ಸೆಳೆಯುವುದು. 


4. ಶ್ರೀ ಎನ್‌, ಸಂಪಂಗಿ ಅವರು ಬಾಗೇಪಲ್ಲ ವಿಧಾನ ಸಭಾ ಕ್ಷೇತ್ರದ ಗುಡಿಬಂಡೆ 
ತಾಲ್ಲೂಕಿನ ವರಲಕೊಂಡ ಮತ್ತು ಅಸಷ್ಟಿರೆಡ್ಡಿಪಲ್ಲ ಗ್ರಾಮಗಳಗೆ ಹೊ೦ದಿಕೊ೦ಡಿರುವ 
ಬೆಟ್ಟದಲ್ಲಿ ಗಣಿಗಾರಿಕೆ ರದ್ದು ಮಾಡದಿರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವುದು. 


೮.ಕ್ರೀ ನೆ.ಲ. ನರೇಂದ್ರ ಬಾಬು ಅವರು ಕರ್ನಾಟಕ ಅರ್ಬನ್‌ ಹೌಸಿಂಗ್‌ ಸೊಸೈಟಯಲ್ಲ 
ನಡೆದ ಅವ್ಯವಹಾರದ ತನಿಖೆಗಾಗಿ ಸಿ.ಓ.ಡಿ.ಗೆ ವಹಿಸಲಾಗಿದ್ದು, ತನಿಖೆ ಕಾರ್ಯ 
ವಿಳ೦ಬವಾಗಿರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


ಪು.ತಿ.ನೋ.., 


ಎದಿ 
6. ಶ್ರೀ ವೈ. ಎನ್‌. ರುದ್ರೇಶಗೌಡ ಅವರು ಬೇಲೂರು ತಾಲ್ಲೂಕು ಯಗಚಿ ಜಲಾಶಯ 
ಹಿನ್ನೀರಿನಿಂದ ಕೆಲವು ಗ್ರಾಮಗಳು ಮುಳುಗಡೆಯಾಗಿದ್ದು, ಅಲ್ಲನ ಸಂತ್ರಸ್ತರಿಗೆ 
ಜಮೀನಿನ ಬದಅಗೆ ಪರಿಹಾರ ಧನವನ್ನು ನೀಡುವ ಬಗ್ಗೆ ಮಾನ್ಯ ಭಾರೀ ಮತ್ತು 
ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


7. ಶ್ರೀಯುತರಾದ ಸುನೀಲ್‌ ವಿ. ಹೆಗಡೆ, ಬಂಡೆಪ್ಪ ಕಾಶೆ೦ಪುರ, ಹೆಚ್‌.ಸಿ. ಬಾಲಕೃಷ್ಣ, 
ವೆಂಕಟರಾವ್‌ ನಾಡಗೌಡ ಹಾಗೂ ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಮತ್ತು ಶ್ರೀಮತಿ 
ಕಲ್ಪನಾ ಸಿದ್ದರಾಜು ಮತ್ತು ಇತರರು ಕೆಲವು ಹೋಬಳ ಕೇಂದ್ರಗಳನ್ನು ತಾಲ್ಲೂಕು 
ಕೇಂದ್ರಗಳನ್ನಾಗಿ ಪರಿವರ್ತಿಸುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವುದು. 


8. ಶ್ರೀ ಎಂ.ಟ. ಕೃಷ್ಣಪ್ಪ ಅವರು ತುಮಕೂರು ಜಲ್ಲೆ ತುರುವೇಕೆರೆ ವಿಧಾನ ಸಭಾ 
ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಉದಯ ಭಾರತಿ ಪದವಿ ಪೂರ್ವ ಕಾಲೇಜನ ಸಿಬ್ಬಂದಿ 
ವರ್ಗದವರಿಗೆ ವೇತನ ಜಡುಗಡೆ ಮಾಡುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪೌಢ 
ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


೨. ಶ್ರೀ ಕಿಮ್ಮನೆ ರತ್ನಾಕರ್‌ ಅವರು ತೀರ್ಥಹಳ್ಳ ವಿಧಾನ ಸಭಾ ಕ್ಷೇತ್ರದಲ್ಲ ಮಳೆ 
ಯಂದ ಆದ ಬೆಳಕೆ ಹಾನಿ ಮತ್ತು ಸಾರ್ವಜನಿಕ ಆಸ್ತಿ-ಪಾಸ್ತಿಯ ನಷ್ಟದ ಬಗ್ಗೆ ಉಪ 
ಮುಖ್ಯಮಂತ್ರಿ (ಕಂದಾಯ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಸಚಿವರು)ಯವರ ಗಮನ ಸೆಳೆಯುವುದು. 


10. ಶ್ರೀ ಸುನಿಲ್‌ ವಿ ಹೆಗಡೆ ಅವರು ಹಳಯಾಳ ವಿಧಾನ ಸಭಾ ಕ್ಷೇತ್ರದ ಪ್ಯಾಪ್ತಿಯಲ್ಲ 
ಬರುವ ಸುಮಾರು 12 ರಿಂದ 15 ಸಾವಿರ ಎಕರೆ ಪ್ರದೇಶಕ್ಕೆ ಕಾಳ ನದಿಯಂ೦ದ ಶಾಶ್ವತ 
ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಸಲು ಹಾಗೂ ಹಳಯಾಳ ಮತ್ತು 
ಜೋಯಿಡಾ ತಾಲ್ಲೂಕುಗಳಗೆ ಶಾಶ್ವತ ಕುಡಿಯುವ ನೀರಿನ ಯೋಜನೆಯ ಬಗ್ಗೆ 
ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


11. ಶ್ರೀ ಹೆಚ್‌.ಡಿ.ರೇವಣ್ಣ ಅವರು ಹಾಸನ ಜಲ್ಲೆಯ ಸರ್ಕಾರಿ ಇಂಜನಿಯರಿಂಗ್‌ 
ಕಾಲೇಜನಲ್ಲ ಖಾಅ ಇರುವ ಉಪನ್ಯಾಸಕರ ಹಾಗೂ ಇತರೆ ಹುದ್ದೆಗಳನ್ನು ಭರ್ತಿ 
ಮಾಡುವ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


12. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು ಹಾಸನ ಜಲ್ಲೆಯ ಸರ್ಕಾರಿ ಪದವಿ ಪೂರ್ವ 
ಕಾಲೇಜುಗಳಲ್ಲಿ ಖಾಅ ಇರುವ ಪ್ರಿನ್ಸಿಪಾಲರು ಮತ್ತು ಉಪನ್ಯಾಸಕರ ಹುದ್ದೆಗಳನ್ನು 
ಭರ್ತಿ ಮಾಡುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಗಮನ 
ಸೆಳೆಯುವುದು. 


13. ಶ್ರೀ ಹೆಚ್‌.ಡಿ.ರೇವಣ್ಣ ಅವರು ಹಾಸನದಲ್ಲರುವ ಸರ್ಕಾರಿ ಪಶು ಸ೦ಗೋಪನಾ 
ಕಾಲೇಜನಲ್ಲ ವೆಟರ್ನರಿ ಕೌನ್ಸಿಲ್‌ ಆಫ್‌ ಇಂಡಿಯಾ ನಿಯಮದಂತೆ ಮೂಲಭೂತ 
ಸೌಕರ್ಯಗಳು ಇಲ್ಲದೇ ಇರುವುದರಿಂದ ವಿದ್ಯಾರ್ಥಿಗಳಗೆ ತೊಂದರೆಯಾಗಿರುವ ಬಗ್ಗೆ 
ಮಾನ್ಯ ಪಶುಸಂಗೋಪನಾ ಸಚಿವರ ಗಮನ ಸೆಳೆಯವುದು. 

ಪು.ತಿ.ನೋ., 


ಇಡಾ 


14. ಶ್ರೀ ಹೆಚ್‌.ಡಿ.ರೇವಣ್ಣ ಅವರು ಹಾಸನ ಜಲ್ಲೆ ಹೊಳೆನರಸೀಪುರ ತಾಲ್ಲೂಕಿನ 
ಪಡುವಲಹಿಫ್ಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜನಲ್ಲ ಖಾಅ ಇರುವ ಪ್ರಿನ್ಸಿಪಾಲ್‌ 
ಹಾಗೂ ಉಪನ್ಯಾಸಕರ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ 
ಸಚಿವರ ಗಮನ ಸೆಳೆಯುವುದು. 


15. ಶ್ರೀ ಹೆಚ್‌.ಡಿ.ರೇವಣ್ಣ ಅವರು ಹಾಸನದ ಸರ್ಕಾರಿ ಕೃಷಿ ಕಾಲೇಜನಲ್ಲಿ ಖಾಲ 
ಇರುವ ಉಪನ್ಯಾಸಕರ ಮತ್ತು ಇತರೆ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ಮಾನ್ಯ 
ಕೃಷಿ ಸಚಿವರ ಗಮನ ಸೆಳೆಯುವುದು. 


16. ಶ್ರೀ ಕಾಕಾಸಾಹೇಖ್‌ ಪಾಂಡುರಂಗ ಪಾಟೀಲ್‌ ಅವರು ನಿಪ್ಪಾಣಿ ಹಾಲ್‌ ಸಿದ್ದನಾಥ 
ಸಹಕಾರಿ ಸಕ್ಕರೆ ಕಾರ್ಯಾನೆಗೆ ಮಾರ್ಚ್‌ 2೦13ರೊಳಗಾಗಿ ಚುನಾವಣೆ ನಡೆಸಲು 
ಅಲ್ಲನ ನಿರ್ದೇಶಕ ಮ೦ಡಳಯು ಕಾನೂನು ಬಾಹಿರವಾಗಿ ಸದಸ್ಯರನ್ನು ನೋಂದಣಿ 
ಮಾಡಿಕೊಳ್ಳುತ್ತಿರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


17. ಶ್ರೀ ಹೆಚ್‌.ಸಿ. ಬಾಲಕೃಷ್ಣ ಅವರು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್‌ ಬ್ಯಾಂಕ್‌ 
ನಿಯಮಿತದಲ್ಲ ಗುಮಾಸ್ತರು ಹಾಗೂ ನಗದು ಗುಮಾಸ್ತರ ದರ್ಜೆಯ ಹುದ್ದೆಗಳ 
ನೇಮಕಾತಿಯಲ್ಲ ಆಗಿರುವ ಲೋಪ-ದೋಷಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ 
ಗಮನ ಸೆಳೆಯುವುದು. 


18. ಶ್ರೀ ಮಾಅಕಯ್ಯ ವೆಂಕಯ್ಯ ಗುತ್ತೇದಾರ್‌ ಅವರು ಅಫಜಲಪುರ ವಿಧಾನ ಸಭಾ 
ಕ್ಷೇತ್ರಕ್ಕೆ “ಸುವರ್ಣ ಗ್ರಾಮ” ಯೋಜನೆಯಡಿಯಲ್ಲ 2೦೦8ರಿಂದ 2೦13ನೇ ಸಾಅನ 
ವರೆಗೆ. ಜಡುಗಡೆಯಾದ ಹಣ ಹಾಗೂ ಖರ್ಚಾಗದೆ. ಉಳದ ಹಣದಲ್ಲ 
ಕಾಮಗಾರಿಗಳನ್ನು ಕೈಗೊಳ್ಳುವ ಬಗ್ಗೆ ಮಾನ್ಯ ಉಪ ಮುಖ್ಯಮಂತ್ರಿ (ಕಂದಾಯ ಮತ್ತು 
ಗ್ರಾಮೀಣಾಭಿವೃದ್ಧಿ ಸಚವರು)ಯವರ ಗಮನ ಸೆಳೆಯುವುದು. 


19. ಶ್ರೀ ಎನ್‌. ಸಂಪಂಗಿ ಅವರು ನವದೆಹಅಯಲ್ಲರುವ ಕರ್ನಾಟಕ ಭವನ-!ರಲ್ಲ 
ಶಾಸಕರುಗಳಗೆ ಸರಿಯಾದ ಸೌಲಭ್ಯಗಳು ನೀಡದಿರುವುದರಿಂದ  ಉಂಬಾಗಿರುವ 
ತೊಂದರೆಯ ಖಗ್ಗೆ ಮಾನ್ಯ ಮುಖ್ಯಮಂತ್ರಿಯರ ಗಮನ ಸೆಳೆಯುವುದು. 


2೦. ಶ್ರೀ ಹೆಚ್‌.ಸಿ. ಬಾಲಕೃಷ್ಣ ಅವರು ಬಸವ ವಸತಿ ಯೋಜನೆಯಡಿಯಲ್ಲಿ 
ಆರ್‌.ಸಿ.ಸಿ. ಮನೆ ನಿರ್ಮಾಣ ಮಾಡುವವರಿಗೆ ಫಲಾನುಭವಿಗಳಾಗಲು 
ಅವಕಾಶವಿಲ್ಲವಾದ್ದರಿ೦ದ ಉಂಟಾಗಿರುವ ತೊಂದರೆಯ ಬಗ್ಗೆ ಮಾನ್ಯ ವಸತಿ ಸಚಿವರ 
ಗಮನ ಸೆಳೆಯುವುದು. 


21. ಶ್ರೀ ಕೆ.ವಸಂತ ಬಂಗೇರ ಅವರು ದಕ್ಷಿಣ ಕನ್ನಡ ಜಲ್ಲೆ ಬೆಳ್ತಂಗಡಿ ತಾಲ್ಲೂಕು 
ಧರ್ಮಸ್ಥಳ ಗ್ರಾಮದ ಉಜರೆ ಎಸ್‌.ಡಿ.ಎಂ. ಕಾಲೇಜನ ವಿದ್ಯಾರ್ಥಿನಿ ಕುಮಾರಿ 
ಸೌಜನ್ಯಳ ಅತ್ಯಾಚಾರ ಹಾಗೂ ಕೊಲೆ ಕೇಸಿನ ತನಿಖೆಯ ಬಗ್ಗೆ. ಮಾನ್ಯ ಉಪ 
ಮುಖ್ಯಮಂತ್ರಿ (ಗೃಹ ಮತ್ತು ಸಾರಿಗೆ ಸಚಿವರು)ಯವರ ಗಮನ ಸೆಳೆಯುವುದು. 


ಪು.ತಿ.ಮೋ., 


ರ 


22. ಶ್ರೀ ವೈ.ಎನ್‌. ರುದ್ರೇಶಗೌಡ ಅವರು ಬಸವ ಇಂದಿರಾ ಯೋಜನೆಯಡಿ 
ಬೇಲೂರು ವಿಧಾನ ಸಭಾ ಕ್ಷೇತ್ರಕ್ಕೆ ಮಂಜೂರಾಗಿದ್ದು ಮನೆ ಕಟ್ಟಲು ಗ್ರಾಮೀಣ 
ಭಾಗದಲ್ಲ ನೀರಿಲ್ಲದ ಕಾರಣ ಫಲಾನುಭವಿಗಳಗೆ ತೊಂದರೆಯಾಗಿದ್ದು ಅನುದಾನ 
ಬಡುಗಡೆ ಮಾಡದಿರುವ ಬಗ್ಗೆ ಮಾನ್ಯ ವಸತಿ ಸಚಿವರ ಗಮನ ಸೆಳೆಯವುದು. 


2. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಕತ್ವದ ಜರೂರು ವಿಷಯದ 


ಬಗೆ ಅಲ್ಲ ಕಾಲಾವಧಿ ಚರ್ಚೆ 
ಗಿ ಬ 


1. ಶ್ರೀಯುತರುಗಳಾದ ಶ್ರೀಕಾಂತ ಕುಲಕರ್ಣಿ, ಡಾ॥ ಸಾರ್ವಭೌಮ ಬಗಲ ಮತ್ತು 
ಶಿವರಾಜ್‌ ಎಸ್‌. ತಂಗಡಗಿ ಇವರುಗಳು ಮಹಾರಾಷ್ಟ್ರ ರಾಜ್ಯದಿ೦ದ ಕೃಷ್ಣ ಹಾಗೂ 
ಭೀಮಾ ನದಿಗಳಗೆ ನೀರನ್ನು ಬಡಿಸುವ ಕುರಿತು ನೀಡಿರುವ ಸೂಚನೆಯ ಬಗ್ಗೆ ಚರ್ಚೆ. 


2. ಶ್ರೀಯುತರುಗಳಾದ ಡಾ ಸೌರ್ವಭೌಮ ಬಗಲ, ಎನ್‌. ಸಂಪಂಗಿ, ಶಿವರಾಜ್‌ 
ತಂಗಡಗಿ, ಗೂಳಹಟ್ಟ ಶೇಖರ್‌ ಹಾಗೂ ಇತರರು ರಾಜ್ಯದ ಪರಿಶಿಷ್ಟ ಜಾತಿ, ಪರಿಶಿಷ್ಟ 
ಪಂಗಡ ಮತ್ತು ಹಿ೦ದುಳದ ವರ್ಗಗಳ ವಸತಿ ನಿಲಯಗಳಲ್ಲಿ ಮೂಲಭೂತ ಸೌಕರ್ಯ 
ಕೊರತೆ ಮತ್ತು ಅಪೌಷ್ಟಿಕ ಆಹಾರ ಪೂರೈಕೆಯಾಗುತ್ತಿರುವ ವಿಚಾರದಲ್ಲ ನೀಡಿರುವ 
ಸೂಚನೆಯ ಬಣ್ಣೆ ಚರ್ಚೆ. 


3. ಶ್ರೀಯುತರುಗಳಾದ ಡಾ ಶರಣ ಪ್ರಕಾಶ್‌ ಪಾಟೀಲ್‌, ವೆಂಕಟರಾವ್‌ ನಾಡಗೌಡ, 
ಮಾಅಕಯ್ಯ ವೆಂಕಯ್ಯ ಗುತ್ತೇದಾರ ಇವರುಗಳು ಕೇಂದ್ರ ಸರ್ಕಾರವು ಇತ್ತೀಚಿಗೆ 
ಉತ್ತರ ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗಾಗಿ ಭಾರತ ಸಂವಿಧಾನಕ್ಕೆ 
ತಿದ್ದುಪಡಿ ತಂದು ಅನುಚ್ಚೇದ 3710) ಯನ್ನು ಅಳವಡಿಸಲಾಗಿರುವ ವಿಚಾರದಲ್ಲ 
ನೀಡಿರುವ ಸೂಚನೆಯ ಬಗ ಚರ್ಚೆ. 


3. ಅರ್ಧ ಗಂಟಿ ಕಾಲಾವಧಿ ಚರ್ಚೆ 


ಶ್ರೀ ನರೇಂದ್ರಸ್ವಾಮಿ ಪಿ.ಎಂ. ಅವರು “ನಿರಂತರ ವಿದ್ಯುತ್‌ ಸರಬರಾಜು” 
ಮಾಡುವ ಬಗ್ಗೆ ದಿನಾ೦ಕ:೦7.೦೩.2೦13ರ೦ಂದು ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳ 
೨ನೇ ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ 28(172)ಕ್ಕ ಒದಗಿಸಿರುವ ಉತ್ತರಕ್ಕೆ 
ಸಂಬಂಧಿಸಿದಂತೆ ಅರ್ಧ ಗಂಟಿ ಕಾಲ ಚರ್ಚಿಸುವುದು. 


ಪು.ತಿ.ನೋ., 


ಡ್‌ 


4. ಖಾಸಗಿ ಸದಸ್ಯರ ಕಾರ್ಯಕಲಾಪಗಳು 


1. ವಿಧೇಯಕಗಳನ್ನು ಮಂಡಿಸುವುದು 


1. ಕರ್ನಾಟಕ ಲೋಕಾಯುಕ್ತ (ತಿದ್ದುಪಡಿ) ವಿಧೇಯಕ, 2೦13 
ಶ್ರೀ ಗೂಳಿಹಟ್ಟಿ ಡಿ. ಶೇಖರ್‌ (ವಿಧಾನ ಸಭಾ ಸದಸ್ಯರು) ಅವರು:- 


ಅ) 2೦13ನೇ ಸಾಅನ ಕರ್ನಾಟಕ ಲೋಕಾಯುಕ್ತ (ತಿದ್ದುಪಡಿ) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


2. ದಂಡ ಪ್ರಕ್ರಿಯಾ ಸಂಹಿತೆ (ಕರ್ನಾಟಕ ತಿದ್ದುಪಡಿ) ವಿಧೇಯಕ, 2೭೦13 
ಶ್ರೀ ಗೂಳೆಹಟ್ಟೆ ಡಿ. ಶೇಖರ್‌ (ವಿಧಾನ ಸಭಾ ಸದಸ್ಯರು) ಅವರು:- 


ಅ) 2೦13ನೇ ಸಾಅನ ದಂಡ ಪ್ರಕ್ರಿಯಾ ಸಂಹಿತೆ (ಕರ್ನಾಟಕ ತಿದ್ದುಪಡಿ) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


11. ವಿಧೇಯಕಗಳನ್ನು ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು 


1). ಕರ್ನಾಟಕ ಲೋಕಾಯುಕ್ತ (ತಿದ್ದುಪಡಿ) ವಿಧೇಯಕ, 2೦13 
ಶ್ರೀ ಗೂಳಿಹಟ್ಟಿ ಡಿ. ಶೇಖರ್‌ (ವಿಧಾನ ಸಭಾ ಸದಸ್ಯರು) ಅವರು:- 


ಅ) ಕರ್ನಾಟಕ ಲೋಕಾಯುಕ್ತ (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು; 
ಆ)ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


2) ದಂಡ ಪ್ರಕ್ರಿಯಾ ಸಂಹಿತೆ (ಕರ್ನಾಟಕ ತಿದ್ದುಪಡಿ) ವಿಧೇಯಕ, 2೦13 
ತ್ರೀ ಗೂಳಿಹಲ್ಲಿ ಡಿ. ಶೇಖರ್‌ (ವಿಧಾನ ಸಭಾ ಸದಸ್ಯರು) ಅವರು:- 


ಅ) ದಂಡ ಪ್ರಕ್ರಿಯಾ ಸಂಹಿತೆ (ಕರ್ನಾಟಕ ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆ೦ಂದು ಸೂಚಿಸುವುದು; 
ಆ)ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಪಿ.ಓಂಪ್ರಕಾಶ 
ಕಾರ್ಯದರ್ಶಿ 


Rg N 
ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 


(www.kar.nic.in/kla) 


